ಥೆಳ್ಕದ್ದಿ ಅರಸರ ಕಾಲದ ಕ 


ಇನಳಿಯ ಮೂರು ಕೋಟೆಗಳು 


ವಿಜಯನಗರ ಸಾಮ್ರಾಜ್ಯದಲ್ಲಿ ಸಣ್ಣ ಪಾಳೆಯ 
ಪಟ್ಟಾಗಿ ಪ್ರಾರಂಭವಾಗಿ ಕೆಳದಿ ನಾಯಕರ ಆಡಳಿತ, 
ನಿಜಯನಗರದ ಪತನಾನಂತರ ವಿಸ್ತಾರಗೊಂಡಿತು. 
ಸುಮಾರು ೨೫೦ ವರ್ಷಗಳ (ಕ್ರಿ. ಶ. ೧೪೯೯ರಿಂದ 
೧೭೬೩ರವರೆಗೆ) ಇವರ ರಾಜ್ಯಭಾರವು ಇಂದಿನ ಶಿವಮೊಗ್ಗ 
ಜಿಲ್ಲೆ, ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳ 
ಕರಾವಳಿಯ ಭಾಗಗಳು, ಭಾಗಶಃ ಚಿಕ್ಕಮಗಳೂರು 
ಜಿಲ್ಲೆ, ಹಾಸನ ಜಿಲ್ಲೆ ಹಾಗೂ ಕೇರಳದ ಭಾಗವಾಗಿರುವ 


ಕಾಸರಗೋಡು ಇವುಗಳನ್ನು ಒಳಗೊಂಡಿತ್ತು. ತಮ್ಮ 


ಆಳರಸರಂತೆಯೇ ವಾಣಿಜ್ಯ-ವ್ಯವಹಾರಗಳಲ್ಲೂ ಸಾಹಿತ್ಯ 
ಶಿಲ್ಪಕಲೆಗಳಲ್ಲೂ ಆಸಕ್ತಿವಹಿಸಿ ಸರ್ವಧರ್ಮ ಸಮನ್ವ 
ಯೆತೆಯನ್ನು ಕಾಯ್ದು ಕೊಂಡ ಅರಸು ಮನೆಕನವಿದು. 


ಇವರ ಕಾಲದ ವಾಣಿಜ್ಯ ಚತರ ಯನ್ನು ಅವಲೋಕಿ 
ಸುವಾಗ ಕಂಡುಬರುವ ಗಮನಾಹ ರ್ನ ಅಂಶ ನಂದರೆ ಕಡಲ 
ತೀರದ ವಾಣಿಜ್ಯ ಸಂಪರ್ಕಗಳು. ಪೋರ್ಚುಗೀಸರು, 
ಅರಬರು, ಇಂಗ್ಲಿಷರು ಹಾಗೂ ಡಚ್ಚರು ಅಕ್ಕಿ ಮತ್ತು 
ಕರಿಮೆಣಸಿನ ವ್ಯಾಪಾರಕ್ಕಾಗಿ ಕಡಲತೀರದಲ್ಲಿ ನೆಲೆಯೂರಿ 
ತಮ್ಮ ಲಾಭಕ್ಕಾಗಿ ಆಳರಸರೊಡನೆ ಸ್ನೇಹಹಸ್ತ ಚಾಚಿ, 
ಸಮಯಾವಕಾಶ ದೊರೆತಾಗ ತಮ್ಮ ಸೈನಿಕ ಶಕ್ತಿಯನ್ನು 
ಹೆಚ್ಚಿ ಸಿಕೊಂಡದ್ದು ಈಗ ಇತಿಹಾಸ. ಈ ವ್ಯಾಪಾರ 
ಕಾಗಿ ದಕ್ಷಿಣ ಹಾಗೂ ಉತ್ತರಕನ್ನಡ ಜಿಲ್ಲೆಗಳೆ-ಕರಾವಳಿ 


ಯುದ್ದ ಕ್ಯೂ ಪ್ರಖ್ಶಾ ತವಾದ ಬಂದರುಗಳಿದ್ದವು. 
ಪುದುರೆಗಳು ಮತ್ತು ಯುದ್ದೆ ಕ್ರೈ ಬೇಕಾದ 
ಮದ್ದು ಗುಂಡುಗಳಿಗಾಗಿ ಕೆಳದಿ ಅರಸರು ಈ 


೧೫೦ 


ಬಿ. ಎಸ್‌. ಸುಭದ್ರಾ 


ನಿದೇಶೀಯರನ್ನು ಅವಲಂಬಿಸಿದ್ದರು. ವ್ಯಾಪಾರವು 
ಸುಲಲಿತವಾಗಿ ನಡೆಯಲು ಹಾಗೊ ಆಯಾ ಪ್ರದೇಶ 
ಗಳನ್ನು ಕಾಯ್ದು ಕೊಂಡು ಬರಲು ಕೆಳದಿಯ ಅರಸರು 
ಅನೇಕ ಕೋಟಿಗಳನ್ನು . ಕಟ್ಟಿ ಸಿದ್ದರೆಂದು ಕೆಳದಿಯ 


ಇತಿಹಾಸದಿಂದ ತಿಳಿದುಬರುತ್ತದೆ. 


ಕ ಸಾಹಿತ್ಯಿಕ ಅಂಶಗಳೊಡನೆ ಐತಿಹಾಸಿಕತೆಯೂ 
ಬೆರೆತಿರುವ "ಕಳದಿ ನೃಪ ಪ ವಿಜಯ'ದ ಕತೃ ೯ ಲಿಂಗಣ್ಣ 
ಕವಿ ಹೇಳುವಂತೆ, ಕೆಳದಿ ಅರಸರಲ್ಲಿ ಬರಯ ವೆಂಕಟಪ್ಪ 
ನಾಯಕ. ವ್ಸ ನಾಯಕ, ಹಿರಿಯ ಬಸವಪ್ಪ ಯಿ 
ಇಮ್ಮಡಿ ಸೋಮಕಿ ಖರ ನಾಯಕ ಚೊಡಲಾಳ ಅರಸರು 
ಕನ್ನ ಡನಾಡಿನ ಕರಾವಳಿಯ ಉದ್ದ ಕ್ಕೂ ಅಲ್ಲಲ್ಲಿ ಕೋಟಿ 
ಗಳನ್ನು ಕಟ್ಟ ಅಥವಾ ಇದ್ದ ಕೋಟಿಗಳನ್ನು ಬಲಪಡಿಸಿ, 
ado ಸೈನಿಕರನ್ನು ಇಟ್ಟರು. ಇವುಗಳಲ್ಲಿ 
ಹೊನ್ನಾವರ, ಭಟ್ಟಳ, ಬಸರೂರು, ಕಂಡಲೂರು, 
ಕುಂದಾಪುರ, ಕಲ್ಯಾಣಪುರ, ಬಾರಕೂರು, ಮಂಗಳೂರು 
ಕೊಡಿಯಾಲ, ಕುಂಬಳೆ, ಕಾಸರಗೋಡು, ಚಂದ್ರಗಿರಿ, 
ಬೇಕಲ, ಉಳ್ಳಾಲ, ಮೂಲಿಕೆ, ಫಣಿಯಾಲ ಮೊದಲಾದ 
ಕೋಟಿಗಳು ಮಹತ್ವದ ಸ್ಥಾನ ಪಡೆದಿದ್ದವು. — 


ಕ್ಷೇತ್ರಕಾರ್ಯಕ್ಕೆಂದು ಇತ್ತೀಚೆಗೆ ಕಾಸರಗೋಡಿಗೆ 
ಭೇಟಿಯಿತ್ತಾಗ, ಪರಿಶೀಲಿಸಿದ ಜೀಕಲ, ಕುಂಬಳೆ ಮತ್ತು 
ಕಾಸರಗೋಡು "ಈ ಮೂರು ಕೋಟಿಗಳ ಇಂದಿನ 
ಸ್ಥಿತಿಗತಿಗಳ ಪ ಪ್ರತ್ಯಕ್ಷ ವಿವರಣೆ ಪ್ರಸ್ತುತ ಲೇಖನದ 
ಮುಖ್ಯ ವಿಷಯ. 

ಜೇಕಲಕೋಟೆ : ಜೇಕಲ ಕೋಟಿಯ ಬಗ್ಗೆ 


ಇತಿಹಾಸ ದರ್ಶನ 


*ಜಳದಿ ನೃಸ ವಿಜಯ'ದಲ್ಲಿ ಮೊದಲಬಾರಿಗೆ ಪ್ರಸ್ತಾಪಿ 
ಸಿರುವುದು ಶಿವಪ್ಪನಾಯಕನ ಕಾಲದ (ಕ್ರಿ.ಶ. ೧೬೪೫- 
೧೬೬೫ ?) ವಿವರಣೆಯಲ್ಲಿ. "ಇಂತು ಮಂಗಲೂರ 
ಕೋಟಿಯಂ  ಕೊಂಡನಂತೆರ ಮಳವೆಯಂ ಕಟ್ಟೆ 
ಕೀಳೂರಂ ಸಾಧಿಸಿ ಜೇಕಲ ಚಿತ್ತಾರಿಗಳೆಂಬ ಕೋಂಟಿ 
ಗಳುಮಂ ಮತ್ತಂ ಚಂದ್ರಗಿರಿ ಮುಂತಾದ ಕೋಟಿ 
ಗಳುಮಂ ಬಲ್ಬುಗೈಸಿದನು'.! ಇನ್ನೂ ಮುಂದೆ ಹೋಗಿ 
ನಾಯಿಮಾರರನ್ನು ಸೋಲಿಸಿ ನೀಲೇಶ್ವರದಲ್ಲಿ "ತೊಲಗದ 
ಕಂಬ'ವನ್ನು (ವಿಜಯಸ್ತಂಭವನ್ನು) ನಿಲ್ಲಿಸಿದ ಬಲಾಢ್ಯ 
ವ್ಯಕ್ತಿ. (ತೊಲಗು -ಸೋಲು/ಸೋತುಹೋಗು ಸ 
ತೊಲಗದ. ಸೋಲದೆ/ಗೆಲುವಿನ/ನಿಜಯದ). ಔಸಿ. 
ಅವರು ““The two forts at Bekal 
and Chandragiri were originally under 
the Kollattiri or Cherkal Rajas until the 
time of Sivappa Nayaka’s invasion’’3 
ಎಂದು ಅಭಿಪ್ರಾ ಯಹಡುತ್ತಾರೆ. 


Stevert 


ಎಂ. ಗೆಣಸತಿರಾವ್‌ ಐಗಳ” ಅವರ ಅಭಿಪ್ರಾ ಯ 
ದಂತೆ ತಿವಪ್ರನಾಯಕನು “ಕ್ರಿ.ಶ. ೧೬೫೭ರಲ್ಲಿ ಪೋರ್ಚು 
ಗೀಸರ ಬಾಧೆಯು ಹೆಚ್ಚಾಗಲು ಅವರ ಸ್ವಾಧೀನನಿದ್ದ 
ಕುಂದಾಪುರ, ಗಂಗೊಳ್ಳಿ, 


ಕೋಟಿಗಳನ್ನು ಸ್ವಾಧೀನಪಡಿಸಿಕೊಂಡನು....ಕೊಲತ 
ನಾಡು ಅರಸನ ಸ್ವಾಧೀನನಿದ್ದ ಅಲವತ್ತು ನಾಡನ್ನೂ 


ಪಡುವನ್ನಾ ಡನ್ನೂ ಸ್ವಾಧೀನಪಡಿಸಿಕೊಂಡು ಅವನಿಂದ 
ಕಪ್ಪಕಾಣಿಕೆಗಳನ್ನು ಪಡೆದನು.” 


«ಬೇಕಲ' ಕೋಟಿಯ ಪಶ್ಚಿ ಮ ಕರಾವಳಿಯಲ್ಲಿ 
ಅರಬ್ಬೀ ಸಮುದ್ರದಿಂದ ಆ ವಿಕು ಗಳಲ್ಲಿಯೂ 
ಸುತ್ತುವರಿದಿರುವ ಸುಂದರ ಕೋಟಿ ಆಸಗ ಡು? 
ಜಿಲ್ಲೆ ಯ ಹೊಸದುರ್ಗ ತಾಲ್ಲೂಕಿನ ಹಳ್ಳಿ ಕೆರೆ ಗಾ ಮಕ್ಕೆ 
ಸೇರಿದೆ. ಕಾಸರಗೋಡಿನಿಂದ ನೀಲೇಶ ತ್ತ, ಹೋಗುವ 
ಮಾರ್ಗದಲ್ಲಿ ಈ ಕೋಟಿ ಇದ್ದು ೩೦.೪೮ ಎಕರೆಗಳಷ್ಟು 


೮೮ A UN 


ಸಾವೆನೀರ್‌, ಗಿಲ್ಡ್‌ ಆಫ್‌ ಸರ್ವೀ 


ಇತಿಹಾಸ ದರ್ಶನ 


ಹೊನ್ನಾವರ, ಮಂಗಳೂರು 


ವಿಸ್ತೀರ್ಣವುಳ್ಳ ದ್ಹಾಗಿದೆ. ಆಯಕಟ್ಟಿನ ಪ್ರದೇಶದಲ್ಲಿದ್ದ 
ಈ ಕೋಟಿ ಕೆಳದಿ ಅರಸರ ಕಾಲದಲ್ಲಿ ರಕ್ಷಕನಂತೆ ತನ್ನ 
ಸುತ್ತಲಿನ ಪ್ರದೇಶವನ್ನು ಕಾಯುತ್ತಿತ್ತು. ಸಮುದ್ರ 
ಮಾರ್ಗವಾಗಿ ಯಾವುದೇ ಯುದ್ಧದ ಹಡಗು ಬಂದರೂ, 
ಕೂಡಲೇ ಗೋಚರವಾಗಿ, ಯುದ್ಧಸನ್ನದ್ಧರಾಗಲು 
ಸಹಾಯಕವಾಗುತ್ತಿತ್ತು. 


ಈ ಕೋಟಿಗೆ ಉತ್ತರ ದಿಕ್ಕಿನಲ್ಲಿ ಪ್ರವೇಶದ್ವಾರ 
ವಿದೆ; ಆಳವಾದ ಕಂದಕದಿಂದ ಕೂಡಿದೆ. ಇಂದಿಗೂ 
ಆಳವಾದ ಈ ಕಂದಕವನ್ನು ಕೋಟಿಗೆ ಪ್ರವೇಶಿಸುವ 
ಮೊದಲೇ ಕಾಣಬಹುದು. ಜಂಬಿಟ್ಟಿ ಗೆಯಲ್ಲಿ ಕಟ್ಟಿರುವ 
ಈ ಕೋಟಿ ಶತ್ರುಗಳು ಮುತ್ತಿಗೆ ಹಾಕಿದಾಗ "ಜಲ 
ದುರ್ಗ'ದಂತೆ ಅಭೇದ್ಯವಾಗುತ್ತಿತ್ತು. ಇಕ್ಕೇರಿ ಅರಸರ 
ಕಾಲದಲ್ಲಿ ಇದು ಪ್ರಮುಖ ಕೋಟಿಯಾಗಿದ್ದು ದಕ್ಷಿಣದ 
ಕೇರಳದ ಅರಸರ' ಅಕ್ರ ಮಣ ತಡೆಯಲು ಇದು ಅತ್ಯ ವೆಶ ಶ್ಯ 
ವಾಗಿತ್ತು. 


ಶತ್ರುಗಳನ್ನು ದೂರದಿಂದಲೇ ವೀಕ್ಷಿಸಿ ಅವರನ್ನು 
ಫಿರಂಗಿಗಳಿಂದ ನಾಶಸಡಿಸಲು ಸಹಾಯಕವಾದ, ಎತ್ತರ 
ವಾದ ೧೮ ಬುರುಜುಗಳು ಇಂದಿಗೂ ಸುಸ್ಥಿತಿಯಲ್ಲಿವೆ. 
ವರ್ತುಲಾಕಾರದ ಈ ಕೋಟಿಯಲ್ಲಿ ಅಲ್ಲಲ್ಲಿ ಈ ಕಾವಲು 
ಬುರುಜುಗಳಿವೆ. ಸಮುದ್ರಮಟ್ಟದಿಂದ ಸುಮಾರು 
೧೩೦ ಅಡಿಗಳಷ್ಟು ಎತ್ತರದಲ್ಲಿ ಈ ಕೋಟಿ ಕಟ್ಟಲ್ಪ ಬ್ಬ ದಿ. 
ಸಶ್ಚಿ ಮದಲ್ಲಿ ಅರನ್ನಿ ಸಮುದ್ರ ದುದ ಕ್ಕೊ: ಕಬ್ಬ ಕ 
ರುವ ಕೋಟಿಯ ಗೋಡೆಯ ಉದ್ದ ಸುಮಾರು yp 
ಅಡಿಗಳಸ್ಟಿದೆ.5 ಈ ಗೋಡೆಯ ದಪ್ಪ ಕೆಲವೆಡೆ ಒಂದು 
ಮೀಟರ್‌ ನಸ್ಟಿದ್ದರೆ, ಇನ್ನು ಕೆಲನೆಡೆ' ಎರಡು ಮೀಟರ್‌ 
ಗಳಷ್ಟಿ ಜಿ. ಸಮುದ್ರದ ಸಕ್ಕದ ಗೋಡೆಯು ಒಂದು 
ಮೀಟಂರ್‌ನನ್ಸು ದಪ ವಿದ್ದರೆ, een ಗೋಡೆ ಎರಡು 
ಮೀಟರ್‌ ಚೆಂದ. ಈ ಕೋಟಿ ಗೋಡೆಯ ಒಳಭಾಗದಲ್ಲಿ 
ಗೋಡೆಯ ಪಕ್ಕದಲ್ಲಿಯೇ ೪-೫ ಅಡಿಗಳಷ್ಟು ಅಗಲವಾದ 


ಕೆಳದಿ ನೈನ ವಿಜಯ : ಲಿಂಗಣ್ಣಕಪಿ, ಗದ್ಯಾನುವಾದ: ಕೆಳದಿ ಗುಂಡಾಜೋಯಿಸ್‌, ಸಪ್ತ ಮಾಶ್ಚಾಸಂ, ವಚನ, ಪು. ೧೬೧ 
ಅದೇ ಸಪ್ತ ಮಾಶ್ವಾಸಂ, ಕಂದಪದ್ಯ ೭ ಪು. ೧೬೧ 

ದಕ್ಷಿಣ ಕನ್ನಡ ಜಿಲ್ಲೆಯ ಕೈಪಿಡಿ : ಎಚ್‌,ವಿ. ಸ್ಟೀವರ್ಟ್‌ ೧೯೮೫ ಎ.ಡಿ, 

ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಾಚೀನ ಇತಿಹಾಸ : ಎಂ, ಗಣಪತಿರಾವ್‌ ಐಗಳ್‌ ಪು. ೧೯೬ 

ಸ್‌ ಕಾಸರಗೋಡು ೧೯೭೫ 


೧೫೧ 


ದಾರಿಯಿದ್ದು ಅಶ್ವಗಳ ಸಂಚಲನೆಗೊ ಫಿರಂಗಿಗಾಡಿಗಳ 


ಸಂಚಾರಕೂ ಕ ಸಹಕಾರಿಯಾಗಿಥೆ. 


ಕೋಟಿಯ ಮಧ್ಯದಲ್ಲಿರುವ ದೊಡ್ಡ ಬುರುಜು 
೩೦ ಅಡಿಗೆಳಷ್ಟು ಎತ್ತರವಿದ್ದು ೮೦ ಅಡಿ ಸುತ್ತಳತೆಯಿದೆ. 
ಫಿರಂಗಿ ಗಾಡಿಗಳನ್ನು ಮೇಲಕ್ಕೂ  ಕೆಳಕ್ಟೂ 
ಕೊಂಡೊಯ್ಯುವಂತೆ, he ಒಂದು ಪಕ್ಕ ಇಳಿಜಾರಾ 
ಗಿದ್ದು, ಮೇಲೆ ಎಂಟು ದಿಕ್ಕುಗಳಲ್ಲಿಯೂ ಇರುವ 
ಆಯತಾಕಾರದ ದೊಡ್ಡ ಕಿಂಡಿಗಳಿಂದ ಸುತ್ತಲಿನ ಬಹು 
ದೂರದ ದ್ಭ ಶ್ಯ ಗಳನ್ನು ಸ್ಪಷ್ಟ ವಾಗಿ ವೀಕ್ಷಿಸಬಹುದು. 


ದಕ್ಷಿಣ ಭಾಗದ ಕೋಟಿ ಗೋಡೆಯ ಸಮೀಪದಲ್ಲಿ 
ಸುರಂಗನಿದ್ದು ಅದರ ಮೂಲಕ ಅರಬ್ಬೀ ಸಮುದ್ರಕ್ಕೆ 
ದಾರಿಯಿದೆ. ಕೋಟೆಯ ಪಶ್ಚಿಮ ಭಾಗದಲ್ಲೂ ಎರಡು 
ಗುಪ್ತದ್ವಾರಗಳಿದ್ದು ಇವುಗಳ ಮೆಟ್ಟಿಲುಗಳು ಸೀದಾ 
ಅರಬ್ಬೀ ಸಮುದ್ರಕ್ಕೆ ಕೊಂಡೊಯುತ್ತನೆ ಕೋಟಿಯ 
ಪಶ್ಚಿಮ ಭಾಗದಿಂದ ನೀರಿನ ಒರತೆಯೊಂದು ಅಬ್ಬಿಯಾಗಿ 
ಸಾಗರಕ್ಕೆ ಇಳಿಯುತ್ತದೆ. 


ಕೋಟಿಯ ಗೋಡೆಗಳಲ್ಲಿ ಕೆಲವೆಡೆ ಒಂದು ಕಿಂಡಿ, 
ಕೆಲವೆಡೆ ಒಂದು ಕಿಂಡಿಯೊಳಗೆ ಅಕೃಪಕ್ಕದಲ್ಲಿ ಎರಡು 
ಕಿಂಡಿಗಳು, ಇನ್ನೂ ಕೆಲವೆಡಿ ಮೂರು ಕಿಂಡಿಗಳು- 
ಹೀಗೆ ಅನೇಕ ಬಗೆಯ ಕಿಂಡಿಗಳಿವೆ. ಕೆಲವು ನೇರವಾಗಿ 
ದ್ದರೆ, ಕೆಲವು ಕೆಂಡಿಗಳಿಂದ ಅಕ್ಕಪಕ್ಕ ಹಾಗೂ 
ಕೋಟಿಯ ಕೆಳಭಾಗದ ಸಮುದ್ರವನ್ನು ನೋಡಲು 
ಸಾಧ್ಯ. ಇವು ಬಂದೂಕುಗಳನ್ನಿಡಲು, ಮತ್ತು ಕೋಟಿ 
ಯನ್ನು ಎಚ್ಚರದಿಂದ ಸಂರಕ್ಷಿಸಲು ಮಾಡಿದಂಥ ಕಿಂಡಿ 
ಗಳು. " 


ಕೋಟಿಯ ಮುಂಭಾಗವು ಎತ್ತರದ ಗೋಡೆ 
ಹಾಗೂ ಬುರುಜುಗಳಿಂದ ಕೂಡಿದ್ದು ಭದ್ರವಾಗಿದೆ. 
ಸಮುದ್ರಕ್ಕೆ ತೀರಾ ಸಮೀಪದಲ್ಲಿ ಕೋಟಿಯ ಹೊರಗಡೆ 
ಮತ್ತೊಂದು ವರ್ತುಲಾಕಾರದ ಕಾವಲು ಬುರುಜಿಜಿ. 


6 ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಾಚೀನ ಇತಿಹಾಸ: ಎ 


೧೫೨ 


ಕೆಳಭಾಗ ಕಾಡುಗಲ್ಲುಗಳಿಂದ ಕ ಕಟ್ಟಿಲ್ಪಟ್ಟಿದ್ದು ಚ 
ವನ್ನು ಜಂಬಿಟ್ಟಿ ಗೆಯಿಂದ ಕಟ್ಟ ದ್ದಾ ರೆ. 


ಕಾವಲು ಬುರುಜುಗಳಲ್ಲಿ ಕೆಲವಕ್ಕೆ ವೀಕ್ಷಣಾ 
ಕಿಂಡಿಗಳು ಮಾತ್ರವಿದ್ದರೆ, ಕೆಲವು ಬುರುಜುಗಳಲ್ಲಿ 


ಆಯತಾಕಾರದ ದೊಡ್ಡ ಕೆಂಡಿಗಳಿದ್ದು ಫಿರಂಗಿಗಳನ್ನು 
ಇಡಬಹುದು. ಅರ್ಧ ಚಂದ್ರಾಕೃತಿಯ ಬುರುಜುಗಳು 
ಕೆಲವಾದರೆ, ವರ್ತುಲಾಕಾರದ ಬುರುಜುಗಳು ಹಲವು. 
ನಡುನಡುವೆ ಆಯತಾಕಾರದ ಕೆಲವು ಬುರುಜುಗಳೂ 
ಇವೆ. ಕೋಟಿಯ ಉತ್ತರ ದಿಕ್ಕಿನ ಬುರುಜೊಂದು 
ಎರಡು ಸುತ್ತುಗಳಿಂದ ಕೂಡಿದ್ದು ಹೆಚ್ಚಿನ ಸಂಖ್ಯೆಯ 
ಕಾವಲುಗಾರರು ಅಥವಾ ಸ್ಸ ಇಕರು ಒಬ್ಬರ ುದಾಗಿದೆ. 


ಕೋಟಿಯ ಮಧ್ಯಭಾಗದಲ್ಲಿ ತೋಪುಖಾನೆಯಿಡು 
ಸುಸ್ಥಿತಿಯಲ್ಲಿದೆ. ಸಕ್ಕದಲ್ಲಿಯೆ ಕೋಣೆಯೊಂದರ 
ಅವಶೇಷಗಳಿವೆ. ತೋಪುಖಾನೆಯಿಂದ ಎತ್ತರದ ಬತೇರಿಗೆ 
ಜಂಬಿಟ್ಟಿ ಗೆಯಿಂದ ಮಾಡಿದ ದಾರಿ ಹಾಗೂ ಗೋಡೆ 
ಗಳಿವೆ. ಕೋಟೆಯಲ್ಲಿ ಅಲ್ಲಲ್ಲಿ ಜಂಬಿಟ್ಟಿ ಗೆ ಕಲ್ಲುಗಳ 
ಸಮೂಹನಿದ್ದು ಹಲವು ಕಟ್ಟಡಗಳ ek ಇದೆ. 
ಎತ್ತರದ ಬತೇರಿಯ ಸಮೀಪನೇ ವರ್ತುಲಾಕಾರದ ಕೆರೆ 
ಯೊಂದಿದ್ದು, ಮೆಟ್ಟ ಲುಗಳಿಂದ ಬಸ ಸಂಸತ 
ಅರ್ಧಭಾಗದಷ್ಟು "ಸ್ಥಳವು ಪ್ರಸ್ತುತ ಪಿ.ಡಬು ಡಿ 


ಯವರ ವಶದಲ್ಲಿದ್ದು ಆ. ಭಾಗದಲ್ಲಿ ಕೆಲವು ಕಟ್ಟ ಗನ್ನು 


ನಿರ್ಮಿಸಿದ್ದಾರೆ. 


ಕುಂಬಳೆ ಕೋಟಿ : ಕಾಸರಗೋಡಿನಿಂದ ೯ 
ಮೈಲು ಉತ ತರಕ್ಕೆ ಮತ್ತು ಮಂಗಳೂರಿನಿಂದ ೧೯ 
ಮೈಲು ದಕ್ಷಿಣಕ್ಕೆ ಸಮುದ್ರ ಮತ್ತು ಸಣ್ಣ ಹೊಳೆ 
ಯಿಂದ ಸೂಡಿ ಅರ್ಧದ್ವಿ "`ಪದಂತಿರುವ ಭೂಭಾಗವೇ 
ಕುಂಬಳೆ. ಕುಂಬಳೆಯ ಬಗೆಗೆ ಕ್ರಿ.ಶ . ೧೫೧೪ರಲ್ಲಿ ದಕ್ಷಿಣ 
ಕನ್ನಡ ಜಿಲ್ಲೆಯ ಕರಾವಳಿ ಪ್ರಯಾಣ -ಮಾಡಿದ ದು 
ಆರ್ತ್‌ ಬಾರ್ಜೋಸ ಸಮು: “ುಂಬಳೆಯಲ್ಲಿ ಒಬ್ಬ ಅರಸನು 
ವಿಜಯನಗರಕ್ಕೆ ಅಧೀನನಾಗಿ ರಾಜ್ಯಭಾರಮಾಡು 
ಕ್ರಿದ್ದಾನೆ. ಕುಂಬಳೆ. ಬಂದರದಿಂದ ಮಾಲ್ಡಿ £ನಿಗಳಿಗೆ 


ಹಚ್ಚು ಅಕ್ಕಿಯು ಹೋಗುತ್ತಿದೆ?್‌ ಎಂದು ತಿಳಸಿದ್ದಾ ನೆ. 


9; ಗಣಿಪತಿರಾವ್‌ ಐಗಳ್‌ ಪು. ೧೫೦ 


ಇತಿಹಾಸ ದರ್ಶನ 


ಕೆಳದಿಯ ಅರಸನಾದ ಹಿರಿಯ ವೆಂಕಟಪ್ಪನ ಕಾಲ 
ದಲ್ಲಿ (ಕ್ರಿ.ಶ. ' ೧೫೯೨-೧೬೨೯) ಕುಂಬಳೆಯ ಅರಸು 
ವೆಂಕಟಿಪ್ಪನಾಯಕನಿಗೆ ಸೋತುದಾಗಿ "ಕೆಳದಿ ನೃಪ 
ವಿಜಯ” ತಿಳಿಸುತ್ತದೆ. 


“ಬಂಗಾಜಿಲ ಸಾವಂತ ಮ 

ನಂಗೊಳಿಸುವ ಚೌಟಮೂಲ ಕುಂಬಳೆಯಿವರಂ 
ಭಂಗಿಸಿ ತದ್ಭರೆಯಮನು- 
ತ್ತುಂಗ ಶ್ರೀ ಮಂಗಳೂರನುರೆ ಸಾಧಿಸಿದೆಂ”? 


ನಂತರ ಆ ಕೋಟಿಗಳನ್ನು ಈ ನಾಯಕನು ಬಲ 
ಪಡಿಸಿದ್ದಾಗಿಯೂ ಲಿಂಗಣ್ಣ ಕನಿ ತಿಳಿಸುತ್ತಾನೆ.'ಎ 


ಇಮ್ಮಡಿ ಸೋಮಶೇಖರನಾಯಕನ ಕಾಲ 
ದಲ್ಲಿಯೂ (ಕ್ರಿ.ಶ. ೧೭೧೫-೧೭೪೦) ಈ ಕುಂಬಳೆಯ 
ಅಧಿಪತಿಯಾದ ಅರಸನ ಪ್ರಸ್ತಾನ ಬರುತ್ತದೆ. 


ಕುಂಬಳೆಯಾ 

ವರ ಸಾಮಂತನುಕರೆ ಪಿಡಿ 

ತೆರಿಸುತೆ ದುರ್ಗದೊಳಗಂಕೆಯಂ ಮಾಡಿ 
ಸಿದಂ”8 


ಐಗಳ ಅವರ ಉಲ್ಲೇಖದಂತೆ “ಹಿರಿಯ 
ನೆಂಕಟಿಪ್ಪನಾಯಕನು ದಕ್ಷಿಣ ಕನ್ನಡ ಜಿಲ್ಲೆ ಯ 
ಕರಾವಳಿ ಪ್ರದೇಶದಲ್ಲಿ ಪೋರ್ಚುಗೀಸರೊಡನೆ ಯುದ್ಧ 
ಮಾಡಿ ಅವರನ್ನು ಸೋಲಿಸಿದನಂತರ ತುಳುರಾಜರನ್ವೆ ಲ್ಲ 
ಸೋಲಿಸುತ್ತ ಬಂದನು. ಆಗೆ ಬಂಗರಾಜನು ಕಾಸರ 
ಗೋಡಿಗೆ ಓಡಿಹೋಗಿ ಕುಂಬಳೆ ಅರಸನ ಮರೆಹೊಕ್ಕಿ 
ದ್ವನು.?9 ಇಲ್ಲಿಯೂ ಕುಂಬಳೆ ಅರಸನ ಪ್ರಸ್ತಾಸನಿದೆ. 


"ವೆಂಕಟಪ್ಪನಾಯಕನು ತುಳು ಜೈನರಾಜರೂಡನೆ 
ಕೌಲು ಮಾಡಿಕೊಂಡು `ರಾಜ್ಯದ ಭದ್ರತೆಗಾಗಿ ಕ್ರಿ.ಶ. 


೧೬೦೮ರಲ್ಲಿ ಬಾರಕೂರು, ಕಲ್ಯಾಣಪುರ, ಕಂಡಲೂರು, 


ಕಿ 
ಮಲ್ಲಿಕಾರ್ಜುನಗಿರಿ, ಕಾರ್ಕಳ, ಮೂಲಿಕೆ, ಕೊಡೆ 
ಯಾಲ, ಮೂಡಬಿದಿರೆ, ಉಳ್ಳಾಲ, ಮಂಜೇಶ್ವರ, 


ಕುಂಬಳೆ, ಕಾಸರಗೋಡು, ಚಂದ್ರಗಿರಿ, ಫಣಿಯಾಲ, 
ಕೂಡಂಕುಯಿ, ಬಂಡ್ಯಡ್ವ ಕಾಂತಮಂಗಲ, ಬೆಳ್ಳಾರೆ, 
ಮೂಡುಕೊಡೆಯಾಲ (ಬೆಳ್ಳಾರೆಯ ಹತ್ತಿರ), ಶಿಶಿಲ, 
ಪುದುಬೆಟ್ಟ, ಕೊಲ್ಲೂರು ಬಾಜಿ, ಕೆದೂಟು ಈ ಸ್ಥಳ 
ಗಳಲ್ಲಿ ಬಲವಾದ ಕೋಟಿಗಳನ್ನು ಕಟ್ಟಿಸಿ ರಾಮರಾಜ 
ಕ್ಷತ್ರಿಯರೆಂಬ ಜನರನ್ನು ಈ ಕೋಟಿಗಳಲ್ಲಿ ಸೈನಿಕರಾಗಿ 
ನಿಯಮಿಸಿದನು.”10 


“ಇಮ್ಮಡಿ ಸೋಮಶೇಖರ ನಾಯಕನ ಕಾಲದಲ್ಲಿ 
"ಕುಂಬಳೆ'ಯ ಅರಸನೂ ಕೋಲತ್ತರಸನೂ ಕನ್ನಡ 
ಜಿಲ್ಲೆಯ ದಕ್ಷಿಣ ಭಾಗವನ್ನು ಸುಲಿಗೆ ಮಾಡುತ್ತಿರಲು 
ಕುಂಬಳೆ ಅರಸನನ್ನು ಸೆರೆಹಿಡಿದು ನೇಣುಪುರದ ಕೋಟಿ 
ಯಲ್ಲಿಟ್ಟನು.”! 


ಹೀಗೆ ಕುಂಬಳೆಯು ಆ ಕಾಲದ ಉತ್ತಮ ಬಂದರ 
ವಾಗಿಯೂ ಮಾಂಡಲಿಕ ಪ್ರದೇಶವಾಗಿಯೂ ಇತ್ತು. 
ಬಾರ್ಜೋಸ (ಪೋರ್ಚುಗೀಸ್‌) ಕ್ರಿ.ಶ. ೧೫೧೪ರಲ್ಲಿ, 
ಪಿಯತ್ರೊ ಡೆಲ್ಲಾವಲ್ಲೆ (ಇಟಲಿ) ಕ್ರಿ.ಶ. ೧೬೨೩ರಲ್ಲಿ 
ಮತ್ತು ಬುಖನನ್‌ (ಇಂಗ್ಲೆಂಡ್‌) ಕ್ರಿ.ಶ. ೧೮೦೧ರಲ್ಲಿ 
ಈ ಪ್ರದೇಶವನ್ನು ಸಂದರ್ಶಿಸಿದ್ದರು. 


ಪ್ರಸ್ತು ತ ಅಧ್ಯಯನದ ಕುಂಬಳೆಕೋಟಿಗೆ 
*ತೆಂಕುಂಬಳೆ' ಎಂದೂ ಕರೆಯುತ್ತಾರೆ. ಕುಂಬಳೆಪೇಟಿ 
ಯಿಂದ ಒಂಡು ಮೈಲು ಉತ್ತರಕ್ಕೆ ಈ ಕೋಟಿಯಿದೆ. 
ಈಗೆ "ಆರಿಕ್ಕಾಡಿ' ಎಂಬ ಹೆಸರೂ ಈ ಪ್ರದೇಶಕ್ಕಿದೆ. 
ಮೊದಲು ಮಾಯಿಲ ಅರಸರು ಕುಂಬಳೆಯನ್ನು ಆಳು 
ತ್ತಿದ್ದರೆಂದೂ ನಂತರ ಅದು ಕೆಳದಿಯನರ ಕೈಗೆ 


7 ಕೆಳದಿನೃಪವಿಜಯ, ಪೊರ್ವೊೋಕ್ತ, ಪಂಚಮಾಶ್ವಾಸಂ, ಕಂದಪದ್ಮ ೩೨ 


7ಎ ಆದ್ಯ ಪಂಚಮಾಶ್ಚಾಸಂ, ವಚನ ಪ್ರ. ೧೨೪ 
8 ಅದ್ಕೆ ದಶಮಾಶ್ವಾಸಂ, ಕ೦ದಪದ್ಕ ೪ಷ್ಟಿ 


9 ಎಂ. ಗಣಪತಿರಾವ್‌ ಐಗಳ್‌ : ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಾಚೀಸ ಇತಿಹಾಸ ಪು, ೧೮೪ 


10 ಅದೇ. ಪು. ೧೯೧-೯೨ 
11 ಅದೇ, ಪು. ೨೦೨ 


ಇತಿಹಾಸ ದರ್ಶನ [20] 


೧೫೩ 


ಹೋಯಿತೆಂದೂ ತಿಳಿದುಬಂದಿದೆ. ಈ ಕೋಟಿಯನ್ನು 
"ಇಕ್ಟೇರಿ ಕೋಟಿ” ಎಂದೂ ಕರೆಯುತ್ತಾರೆ.!2 
ಇಕ್ಕೇರಿಯ ಅರಸರ ವಶದಲ್ಲಿದ್ದ ಕೋಟಿಯಾದ ಕಾರಣ 
ಈ ಹೆಸರು ಬಂದಿರಬೇಕು. ಇಕ್ಸ್ಟೇರಿ ಹೆಸರಿನ ಇನ್ನೊಂದು 
ಬೀಡು ಅಥವಾ ನೆಲೆ ಪೆರಡಾಲ ಗ್ರಾಮದ *ಕರಿಂಬಿಲ'ದ 
ಹತ್ತಿರ ಇದ್ದು ಅಲ್ಲಿ ಬೀಡಿನ ಅವಶೇಷಗಳೆಲ್ಲದೆ ಆ ಕಾಲ 
ದಲ್ಲಿ ಸ್ಥಾಪಿತವಾದ ಒಂದು ಶಿವದೇವಾಲಯವೂ ಇದೆ" 
ಡಾ|| ಉಪ್ಪಂಗಳೆ ರಾಮಭಟ್ಟರು “ಇಸ್ಸೇರಿ ಅರಸರು 
ಕಂದಾಯ ವಸೂಲಿ ಮತ್ತು ಆಡಳಿತ ಸೌಕರ್ಯಕ್ಕಾಗಿ 
ಒಳಭಾಗಗಳಲ್ಲಿ ಕೆಲವು ನೆಲೆಗಳನ್ನು ನಿರ್ಮಿಸಿದ್ದಂತೆ 
ತೋರುತ್ತದೆ” ಎಂದು ಅಭಿಪ್ರಾಯಸಡುತ್ತಾರೆ.2ಎ 


ಶೀರೆ (ಸಿರಿಯೆ) ಹಾಗೂ ಕುಂಬಳೆ (ಕ್ರುಂಭಿಳಾ) 
ಹೊಳೆಗಳು ಅಳಿವೆಗೆ ಕೂಡುವಲ್ಲಿ ಬಲವಾದ ಈ ಕೋಟಿ 
ಕಟ್ಟಲ್ಪಟ್ಟಿತು. ಕುನ್‌ಎಗುಡ್ಡ, ಸೊಳೆ ಹೊಳೆ. ಹೊಳೆ 
ಯಿಂದಾವೃತವಾದ ಗುಡ್ಡೆ ಪ್ರದೇಶ ಎಂದು "ಕುಂಬಳೆ? 
ಪದದ ಅರ್ಥವಾಗುತ್ತದೆ. ಈ ಅಳಿವೆಬಾಗಿಲು ಹಡಗುಗಳ 
ಎಡೆಯಾಟಕ್ಕೆ ಸದಾ ತೆರೆದಿದ್ದಿ ತು. ಈ ಕುಂಬಳೆ ರೇವಿ 
ನಲ್ಲಿ ಪರಡೇಶಗಳಿಂದ ಬರುವ ಹಡಗುಗಳಿಂದ ಸುಂಕ 
ವಸೂಲಿ ಮಾಡುವ ಕೊತ್ತಾಲಕಟ್ಟಿಯೂ ಒಂದು 
ಇದ್ದಂತೆ ತಿಳಿದುಬರುತ್ತೆ ಜೆ.13 


ಸುಮಾರು ಹತ್ತು ಎಕರೆ ವಿಸ್ತಾರವಾದ ಚೌಕಾ 
ಕಾರದ ಬಲವಾದ ಕೋಟಿಯಾಗಿದ್ದ ಇದು ಉತ್ತರ 
ದಿಕ್ಕಿನಲ್ಲಿ ಎರಡು ದೊಡ್ಡ ಬುರುಜುಗಳನ್ನು ಹೊಂದಿದ್ದು, 
ನಡುವೆ ಹೆಬ್ಬಾಗಿಲಿದೆ. ಈ ಬುರುಜುಗಳ ಅವಶೇಷಗಳು 
ಇಂದಿಗೂ ಕಾಣುತ್ತಿನೆ. ಕೋಟಿಯ ಎತ್ತರವಾದ 
ಗೋಡೆಗಳು ಪೂರ್ವದಿಕ್ಕಿನಲ್ಲಿ ಉಳಿದಿನೆ. ಬುರುಜುಗಳ 
ಕುರುಹುಗಳೂ ಇವೆ. ಸುಮಾರು ೭ ಅಥವಾ ೮ ಬುರುಜು 
ಗಳಿದ್ದಿರಬಹುದಾದ ಸಣ್ಣ ಕೋಟಿ ಇದು. ಈ ಕೋಟಿಯ 


12 ಬೇಕಲ ರಾಮನಾಯಕ; ಬಾಳಿದ ಹೆಸರ ಪು. ೧೯ 


12ಎ ಗಡಿನಾಡಿನ ಕಿಡಿ : ಡಾ| ಉಪ್ಪಂಗಳ ರಾಮಭಟ್ಟ ಪ್ರ, ೩೩ 


13 ಅದೇ, ಪು. ೯೩ 


ಸುತ್ತಲೂ ಆಳವಾದ ಕಂದಕ ಕಂಡುಬರುತ್ತದೆ. 
ಆಗ್ನೇಯ ದಿಕ್ಕಿನಲ್ಲಿ ಗುಪ್ತದ್ವಾರವಿದೆ. 


ಕೋಟಿಯೊಳಗೆ ಅಲ್ಲಲ್ಲಿ ಕಟ್ಟಡಗಳ ತಳಪಾಯದ 
ಅವಶೇಷಗಳಿವೆ ; ಹಾಳುಬಿದ್ದ ಒಂದೆರಡು ಬಾವಿಗಳಿವೆ 
ಮುರಿದುಬಿದ್ದ ಶಿಲಾಕಂಬಗಳಿವೆ. ಕೋಟಿಯ ಮಧ್ಯದಲ್ಲಿ 
ವರ್ಶುಲಾಕಾರದ ಬುರುಜೊಂದಿದ್ದು ಸುಮಾರು ೫೦ 
ಅಡಿ ಎತ್ತರವಿದೆ. ಇದನ್ನು ಇಳುಕಲ್ಲಿನ ಮೂಲಕ ಏರ 
ಬಹುದು. ಇದೊಂದೇ ಇದ್ದುದರಲ್ಲಿ ಸುಸ್ಥಿತಿಯಲ್ಲಿದೆ. 
ಬೇಕಲಕೋಟಿಯ ಬುರುಜನ್ನೇ ಹೋಲುವ ಇದರ 
ಮೇಲ್ಭಾಗವು ವೀಕ್ಷಣಾತಾಣವಾಗಿದ್ದು ಸುತ್ತಲಿನ 
ಪ್ರದೇಶಗಳು ಸ್ಪಷ್ಟವಾಗಿ ಕಾಣುತ್ತವೆ. ಕೋಟಿಯ 
ಗೋಡೆಯಲ್ಲಿ ಅಲ್ಲಲ್ಲಿ ಕಮಾನಿನಾಕಾರದ ಹಾಗೂ 


ಆಯತಾಕಾರದ ಸಣ್ಣಸಣ್ಣ ಕೆಂಡಿಗಳಿವೆ. 


ಈ ಕೋಟೆಯ ಪ್ರದೇಶ ಇಂದು ಹಾಳುಬಿದ್ದಿದ್ದು 
“ರಾಷ್ಟ್ರೀಯ ಹೆದ್ದಾರಿ ನಂ ೧೭೨ ಇದರ ನಡುವೆ ಹಾದು 
ಹೋಗಿರುವುದರಿಂದ, ಕೋಟೆಯು ಅರ್ಧಕ್ಕೆ ತುಂಡಾಗಿರು 
ವಂತೆ ಭಾಸವಾಗುತ್ತದೆ. 


ಕಾಸರಗೋಡು ಕೋಟಿ : ಕೆಳದಿ ಅರಸರಲ್ಲಿ 
ಸದಾಶಿವನಾಯಕನು (ಕ್ರಿ.ಶ: ೧೫೪೦-೧೫೬೫) 
ಮೊದಲ ಬಾರಿಗೆ ಇಲ್ಲಿಯವರೆಗೂ ಬಂದು ಕರಾವಳಿಯ 
ತುಳು ರಾಜರನ್ನೆಲ್ಲ ಜಯಿಸಿ ಇಲ್ಲಿ "ತೊಲಗದ ಕಂಬ” 
ವನ್ನು ನಿಲ್ಲಿಸಿದನೆಂದು ಲಿಂಗಣ್ಣ ಕವಿ ತಿಳಿಸುತ್ತಾನೆ. 
"ಶಿವತತ್ತೈರತ್ಪಾಕರ' ಗ್ರಂಥವೂ ಇವನು "ಜಯಸ್ಮಂಭ? 
ವೊಂದನ್ನು ಸ್ಥಾಪಿಸಿದ ಬಗ್ಗೆ ತಿಳಿಸುತ್ತದೆ.'*ಎ ಆದರೆ 
ಆಗ ಅವನು ಸ್ವತಂತ್ರ ರಾಜನಾಗಿರಡೆ ವಿಜಯನಗರದ 
ಅಧೀನನಾಗಿದ್ದು ಅವರ ಆಜ್ಞೆಯಂತೆ ಕರಾವಳಿಯ ತುಳು 
ರಾಜರನ್ನೆಲ್ಲ ನಿಗ್ರ ಹಿಸುತ್ತಾನೆ. 


14 ಕೆಳದಿನೃಪನಿಜಯ : ಪೂರ್ವೋಕ್ತ ದ್ವಿತೀಯಾಶ್ವಾಸಂ, ಕಂದಪದ್ಯ ೪೧ 
14ಎ ಶಿವತತ್ವರತ್ನಾಕರ : ಬಸವರಾಜೇಂದ್ರ, ಕಲ್ಲೋಲ ೫, ತರಂಗ ೫ ಶ್ಲೋಕೆ ೮೭ 


೧೫೪ 


ಇತಿಹಾಸ ದರ್ಶನ 


ಹಿರಿಯ ವೆಂಕಟಪ್ಪನಾಯಕನು (ಕ್ರಿ.ಶ.೧೫೯೨- 

೬೨೯) ತುಳುರಾಜರನ್ನು. ಸೋಲಿಸಿ ಅಲ್ಲಿಯ ಕೋಟಿ 
Fe ಲಪಡಿಸಿದಾಗ ಕಾಸರಗೋಡೊ ಅವುಗಳಲ್ಲಿ 
ಸೇರಿತ್ತು.!5 


ಚೆನ್ನಮ್ಮಾಜಿ (ಕ್ರಿ.ಶ. ೧೬೭೨-೧೬೯೭) ಪಟ್ಟಕ್ಕೆ 
ಬರುವ ಸಂದರ್ಭದಲ್ಲಿ ಕಾಸರಗೋಡು ತಿಮ್ಮಣ್ಣನಾಯಕ 
ಮತ್ತು “ಸಬ್ಬುನೀಸ ಕೃಷ್ಣಪ್ಪಯ್ಯ'ರೆಂಬ ಪ್ರಧಾನ 
ವ್ಯ ಕೈಗಳ ಸಹಕಾರದಿಂದಲೇ ಅವಳು ಒಳಗಿನ ಶತ್ರು 
ಗಳನ್ನ ಲ್ಲ ನಿಗ್ರ ಶಿ ಸಿದ್ದು ತಿಳಿದುಬರುತ್ತದೆ. ಈ ಕಾಸರ 
ಕೋಡು ತಿಮ್ಮ ಣ್ಣ್ಣನಾ ಯಕ ಮುಖ್ಯ ಮಕ ಯಾಗಿದ್ದು 
ಸೇನೆಯ ಅಧಿಸತ್ಯವನ್ನೂ ವಹಿಸಿದ್ದು ಛದಿ ಅರಸರು 
ಹಲವಾರು ಯುದ್ಧಗಳಲ್ಲಿ ಜಯಗಳಿಸಲು Fie 
ನೆಂದು "ಕೆಳದಿನೃಪವಿಜಯ'ದಿಂದ ತಿಳಿದುಬರುತ್ತದೆ.!6 


ಕಾಸರಗೋಡು ಕೋಟಿಯು ೫ ಎಕರೆ ೫ ಸೆಂಟ್ಸ್‌ 
ವಿಸ್ತೀರ್ಣವುಳ್ಳ ಸಣ್ಣ ಕೋಟಿ. ಇದು *ತಲಂಗೆರೆ' 
ಗ್ರಾಮದ ವ್ಯಾಪ್ತಿಗೆ ಸೇರಿದೆ. ಕಾಸರಗೋಡು ತಾಲ್ಲೂಕು 
ಕಛೇರಿಯಿಂದ ನಗರ ಮಧ್ಯದ ಹಳೆಯ ಬಸ್‌ ನಿಲ್ದಾಣಕ್ಕೆ 
ಬರುವ ಪ್ರಧಾನ ರಸ್ತೆಯಿಂದ ಕೋಟಿ ರಸ್ತೆ ಕವಲೊಡೆ 
ಯುತ್ತದೆ. ಸಯಸ್ವಿನೀ ನದಿಗೆ ಹತ್ತಿರವಾಗಿ ಎತ್ತರವಾದ 
ಗುಡ್ಡೆಯಲ್ಲಿ ಈ ಕೋಟಿಯಿದೆ... ಜಂಬಿಟ್ಟಿಗೆಯಲ್ಲಿ 
(ಲ್ಯಾಟಕೈಿಟ್‌) ಕಟ್ಟಿದ ಎತ್ತರದ ಗೋಡೆಗಳು ಮತ್ತು 
ಕೋಟಿಯ ಒಳಗೆ ದಕ್ಷಿಣ ದಿಕ್ಕಿನಲ್ಲಿ ಎತ್ತರದ ಬುರು 
ಜೊಂದು ಕಾಣಸಿಗುತ್ತದೆ. ಈ ಕೋಟಿಗೆ ಸಶ್ಚಿಮದಲ್ಲಿ 
ರಾಜದ್ವಾರವಿದೆ.. ಪೂರ್ವದಲ್ಲಿ ಗುಪ್ತವ್ವಾರನಿದ್ದಂತೆ 
ತಿಳಿದುಬಂದರೂ ಇಂದಿನ ಸ್ಥಿತಿಯಲ್ಲಿ ಅದನ್ನು ಕಂಡು 
ಹಿಡಿಯುವುದು ಕಷ್ಟ. ಏಕೆಂದರೆ ಕೋಟಿಯ ತುಂಬ 
ವೃಕ್ಷಗಳ ಸಮೂಹವಿದೆ. ಎತ್ತರದ ಬುರುಜು ಹಾಗೂ 
ಮೆಟ್ಟಲುಗಳಿರುವ ಕೆರೆಯೊಂದಿದೆ. ಈ ಕೆರೆಯ ರಚನೆ 
ಬೇಕಲಕೋಟಿಯ ಬಾವಿಯ ರಚನೆಯನ್ನೇ ಹೋಲು 
ತ್ರದೆ. 


ಕೋಟಿಯ ಹೊರಗೆ ಸುತ್ತಲೂ ಆಳವಾದ ಕಂದಕ 
ವಿದ್ದು ಕೋಟಿ ಎತ್ತರದ ಸ್ಥಳದಲ್ಲಿದೆ. ಪೂರ್ವದಿಕ್ಕಿನಲ್ಲಿ 


15 ಅದೊ ಪಂಚಮಾಶ್ವ್ಯಾಸಂ, ಕಂದಪದ್ಯ ೩೨ 


ಅರ್ಧಚಂದ್ರಾಕೃತಿಯು ಬುರುಜೊಂದರ ಸ್ವಲ್ಪ ಭಾಗೆ 
ಮಾತ್ರ ಉಳಿದಿದ್ದು ಕೋಟಿಯ ಗೋಡೆಗಳನ್ನು ವ್ವಕ್ಷ 
ಗಳು ಹಾಳು ಮಾಡುತ್ತಿವೆ. ಕೋಟೆಯ ದಕ್ಷಿಣ ಭಾಗದ 
ಬುರುಜೊಂದು ಕುಸಿದುಬಿದ್ದು ತೆಗ್ಲಾಗಿದೆ. ಇದರ ಮೇಲೆ 
ಕಿಂತು ನೋಡಿದರೆ ಸಯಸ್ವಿನೀ ನದಿ ಗೋಚರವಾಗು 
ತ್ತದೆ. ಕೋಟಿಯ ಪ್ರವೇಶದ್ವಾರವು ಭದ್ರವಾಗಿದ್ದು 
ಇದ್ದು ದರಲ್ಲಿ ಸುಸ್ಜಿ ತಿಯಲ್ಲಿದೆ. ಕೋಟಿಯ ಒಳಗೆ ಎರಡು 
ವಾಸಗೃ ಹಗಳಿದ್ದು ನರು ವಾಸಿಸುತ್ತಿ ದ್ದಾ ರೆ. 


ಈ ಮೂರೂ ಕೋಟಿಗಳಲ್ಲಿಯ ಗಮನಾರ್ಹ 
ಅಂಶವೆಂದರೆ ಕೋಟಿಯ ಬಾಗಿಲ ಬಳಿಯ ಆಂಜನೇಯ 
ದೇವಾಲಯಗಳು. ಕೆಳದಿ ಅರಸರ ಕಾಲದ ಪ್ರತಿ ಕೋಟಿ 
ಯಲ್ಲಿಯೂ ಒಂದೊಂದು ಆಂಜನೇಯ ದೇವಾಲಯ 
ವಿದ್ದುದು ಗಮನಾರ್ಹವಾಗಿದೆ. ಪೂರ್ವಕ್ಕೆ ಅಭಿಮುಖ 
ವಾಗಿ ಕೋಟಿಗಳ ಬಾಗಿಲ ಬಳಿಯೇ ಇರುವ ಗರ್ಭಗುಡಿ 
ಯಲ್ಲಿ ಹೆಚ್ಚಿನ ಶಿಲ್ಪ ಕಲೆಯಿಲ್ಲ. ಆಯತಾಕಾರದ ಕಣ 
ಶಿಲೆಯಲ್ಲಿ (ಗ್ರಾನೈಟ್‌ ಸ್ಲ್ಯಾಬ್‌) ಕೆತ್ತಿದ ವಿಗ್ರಹಗಳು 
ಇದ್ದು ಇವುಗಳ ಭಂಗಿ ಒಂದೇ ತೆರನಾಗಿದೆ. ಬಲಗೈ 
ಅಭಯಮುದ್ರೆಯಲ್ಲಿದ್ದು ಎಡಗೈ ಸೊಂಟದ ಮೇಲಿದೆ. 
ಕಾಲಂದುಗೆ, ಕಂಠಾಭರಣಗಳು, ಪಾದುಕೆಗಳ ಕೆತ್ತನೆ 
ಎಲ್ಲವೂ ಸರಳವಾಗಿದೆ. 


ಬೇಕಲಕೋಟಿಯ ಆಂಜನೇಯ ವಿಗ್ರಹವು ೧೧೪ 
ಸೆಂ.ಮಿ. ಎತ್ತೆರನಿದ್ದು ೬೦.೫ ಸೆಂ.ಮೀ. ಅಗಲವಿದೆ, 
ಇದರ ಪೀಠದ ಎತ್ತರ ೨೬ಸೆಂ.ಮೀ. ಇದ್ದು ಅಗಲ ೬೩ 
ಸೆಂ.ಮೀ. ಇದೆ. ಮುಖವು ಎಡಗಡೆ ತಿರುಗಿದ್ದು ಬಾಲವು 
ಬಲಗಡೆಯಿಂದ ತಲೆಯ ಮೇಲೆ ಬಂದಿದೆ. ಈ ದೇವಾ 


ಲಯದ ಗರ್ಭಗುಡಿ ಶಿಲೆಯದಾಗಿದ್ದು ಉಳಿದ ಭಾಗ 
ಜೀರ್ಣೋದದ್ಧಾರಗೊಂಡಿದೆ. 
ಕುಂಬಳೆಯ  (ಆರಿಕ್ಕಾಡಿಯ) ಕೋಟಿಯ 


ವೀರಾಂಜನೇಯ ದೇವಾಲಯದ ಮೂರ್ತಿ ಸಣ್ಣದಿದ್ದು 
ಕಣಶಿಲೆಯಲ್ಲಿ ಕಂಡರಿಸಿಜೆ. ಮೂರ್ತಿಯ ಎತ್ತರ 
ಸುಮಾರು ೪೫ ಸೆಂ.ಮೀ. ಇದ್ದು ಅಗಲ ೧೫ ಸೆ. ಮೀ. 


16 ಅದೆ ಅಷ್ಟ್ಯಮಾಶ್ಚ್ಯಾಸಂ, ಪ್ರ. ೧೮೭, ನವಮಾಶ್ವಾಸಂ, ಪು. ೧೯೧೨೯೩ 


ಇತಿಹಾಸ ದರ್ಶನ 


೧೫೫ 


ಇದೆ. ಇದೂ ಗರ್ಭಗುಡಿ ಸೇರಿದಂತೆ ಹೊಸದಾಗಿ 
ಜೀರ್ಣೋದ್ಧಾರಗೊಂಡಿರುವ ದೇವಾಲಯ. 


ಕಾಸರಗೋಡು ಕೋಟಿಯ ಆಂಜನೇಯ ನಿಗ್ರಹವು 
ಉಳಿದೆರಡು ವಿಗ್ರಹಗಳಿಗಿಂತ ಸುಂದರವಾಗಿದೆ. ೧೩೧ 
ಸೆಂ.ಮೀ. ಎತ್ತರ ಮತ್ತು ೬೮ ಸೆಂ.ಮೀ. ಅಗಲವಿರುವ 
ಕಣಶಿಲೆಯ ಈ ಮೂರ್ತಿಯ ಕೆತ್ತನೆ ಸ್ಫುಟವಾಗಿದ್ದು 
ಇಂದಿನ ನಗರದ (ಅಂದಿನ ಬಿದನೂರು) ಆಂಜನೇಯ 
ನಿಗ್ರೃಹಗಳೊಡನೆ ಸಾಮ್ಯ ಇದೆ. ಪ್ರಭಾವಳಿಯಲ್ಲಿ ಸಿಂಹ 
ಮುಖನಿಡೆ. ಕಟೀಬಂಧ, ಕಂಠಾಭರಣಗಳು, ಶೋಳ್ಕು 
ಕೈಗಳಲ್ಲಿ ಆಭರಣಗಳ ಕೆತ್ತನೆ ಧೋತರ, ಕಾಲಂದುಗೆ 
ಎಲ್ಲ ಸ್ಫುಟವಾಗಿದ್ದು ಸುಂದರವಾಗಿದೆ. ಎಡಗೈಯಲ್ಲಿ 
ಗದೆಯ ಶಿಲ್ಪವಿದೆ. ಇವೆಲ್ಲ ಬಿದನೂರಿನ ಶಿಲ್ಪಕಲೆಯನ್ನು 
ಹೋಲುತ್ತದೆ. ಮೂರ್ತಿಯ ವಿನಾ ಇಡೀ ಕಟ್ಟಡ 
ಜೀರ್ಣೋದ್ಧಾರಗೊಂಡಿದೆ. 


ಮೇಲೆ ಹೇಳಿದ ಮೂರೂ ಕೋಟಿಗಳ ರಚನೆ 
ಬಿದನೂರ ಅರಸರ ಕಾಲದ್ದೆಂದು ವಾಸ್ತುಶಿಲ್ಪದ ಆಧಾರ 
ದಿಂದ ಹೇಳಬಹುದು. ಕಿಂಡಿಗಳು, ಬುರುಜುಗಳ ರಚಕ್ಕಿ 
ಗೋಡೆಗಳು, ಕೋಟಿಯ ನಡುವಿರುವ ಎತ್ತರವಾದ 
ಬುರುಜು, ಕೋಟಿಯೊಳಗಿನ ಬಾವಿಯ ರಚನೆ, ಕೆರೆಯ 
ನಿರ್ಮಾಣ, ಆಂಜನೇಯ ದೇವಾಲಯ--ಎಲ್ಲದರಲ್ಲೂ 
ಸಾಮ್ಯವಿದೆ. ಎತ್ತರದ ಬುರುಜು ವೀಕ್ಷಣಾ ತಾಣ 
ವಾಗಿದ್ದು ಶತ್ರುಗಳು ದೂರದಲ್ಲಿ ಇರುವಾಗಲೇ ಗುರುತಿ 
ಸಲು ಸಹಾಯಕವಾಗುತ್ತಿತ್ತು. 


“ಮರಾಟಿಯವರೂ ಪೋರ್ಚುಗೀಸರೂ ಬಂದು 
ಕರಾವಳಿಯ ಜನರಿಗೆ ಬಹಳ ಹಾವಳಿ ಮಾಡುತ್ತಿದ್ದರು. 
ಇಕ್ಟೇರಿ ನಾಯಕರು ಇದಕ್ಕಾಗಿ ಪ್ರತಿಯೊಂದು ಹೊಳೆಯ 
ದ್ವಾರದ ಇದಿರಿಗಾಗಲೀ ಹತ್ತಿರವಾಗಲೀ ಬಲವಾದ 
ಕೋಟಿಗಳನ್ನು ಕಟ್ಟಿಸಿ ಸೈನ್ಯವನ್ಪಿಟ್ಟಿದ್ದರು,”!7 ಎಂಬ 
ಐಗಳ್‌ರವರ ಅಭಿಪ್ರಾಯ ಮೇಲಿನ ಕೋಟಿಗಳನ್ನು 
ನೋಡುವಾಗ ಸತ್ಯವೆಂದು ಕಂಡುಬರುತ್ತದೆ. ಲಿ 


17 ಎಂ. ಗಣಪತಿರಾವ್‌ ಐಗಳ್‌ : ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಾಚೀನ ಇತಿಹಾಸ್ಮ ಪು. ೨೨೭ 


[ಈ ಪ್ರವಾಸದಲ್ಲಿ ಸಹಕರಿಸಿದ ಗೆಳತಿ ಆಶಾಕಾಮತ್‌ ಹಾಗೂ ಶ್ರೀ ಗೋಪೀನಾಥ್‌ ಅವರಿಗೆ ಹಾರ್ದಿಕ 


ಕೃತಜ್ಞತೆಗಳು] 


೧೫೬ 


ಇತಿಹಾಸ ದರ್ಶನ 


